96 


ಡಿಜೆಟಲ್‌ ಶಿಕ್ಷಣ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳು 


ಹೂಜಾ ಪಾಂಡೆ 


ಪರಿಚಯ 


ಭಾರತದಲ್ಲ ವಿಶೇಷ ಅಗತ್ಯವುಳ್ಳ ಮಕ್ಕಳ (Children with 
disabilities-CWD) ಶಾಲಾ ಶಿಕ್ಷಣವು ಂಖಾವಾಗಲೂ 
ಮಂದಗತಿಯುಂದ ಸಾಗಿದೆ. 2೦1ನೇ ಇಸವಿಯ ಜನಗಣತಿಯ 
ಪ್ರಕಾರ (ಎಂ.ಎಚ್‌.ಎ, 2೦1) 5ರಿಂದ 19 ವರ್ಷದೊಳಗಿನ ಒಟ್ಟು 
ವಿಶೇಷ ಅಗತ್ಯವುಳ್ಳ ಮಕ್ಕಳಲ್ಲ ಶೇ. 61ರಷ್ಟು ಮಕ್ಕಳು ಮಾತ್ರ ಶಾಲೆಗೆ 
ಹೋಗುತ್ತಿದ್ದಾರೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ (ಸ್ತಾಭಿಮಾನ್‌ 
2೨೦೭೦), ಡಿಜಟಲ್‌ ಕಲಕೆಯ ಪರಿಸರವು ದೊರೆಯದ ಕಾರಣ 
ವಿಶೇಷ ಅಗತ್ಯವುಳ್ಳ ಮಕ್ಕಳು ಶಾಲೆಯನ್ನು ಬಡುವ ಪ್ರಮಾಣವು 
ದೊಡ್ಡ ಪ್ರಮಾಣದಲ್ಲರುವುದು ಹಾಗು ಹೆಚ್ಚುತ್ತಿರುವುದು 
ಕಂಡುಬಂದಿದೆ (ಪಿ.ಟ.ಐ, 2೦೭೦). ಕೋವಿಡ್‌ ಹರಡುವಿಕೆ- 
ಯುಂದಾಗಿ ಪರಿಸ್ಥಿತಿಯು ಇನ್ನಷ್ಟು ಅಗಡಾಯನಸಿದೆ. ಏಕೆಂದರೆ 
ನಿರಂತರ ತರಗತಿಗಳನ್ನು ಥಟ್ಟನೆ ಡಿಜಟಲ್‌ ವಿಧಾನಕ್ಷೆ 
ಬದಲಾಲುಸಲಾಗಿದೆ. ಇದರಿಂದಾಗಿ ವಿಶೇಷ ಅಗತ್ಯವುಳ್ಳ ಮಕ್ಕಳು. 
ಅವರ ಪೋಷಕರು ಮತ್ತು ಶಿಕ್ಷಕರು ಸಮಸ್ಯೆ 
ಎದುರಿಸುವಂತಾಗಿದೆ. ಈ ಪಿಡುಗಿನಿಂದಾಗಿ ಅನಿರೀಕ್ಷಿತವಾಗಿ 
ಡಿಜಟಲ್‌ ಶಿಕ್ಷಣದತ್ತ ಸಾಗಬೇಕಾದ ಪರಿಸ್ಥಿತಿ ಉದ್ಧವವಾಗಿದೆ. ಈ 
ಮಕ್ಕಳ ಪಾಲಅಗೆ ಇದು ತುಲನಾತ್ಮಕವಾಗಿ ಹೊಸ ಮತ್ತು ಠವರೆಗೆ 
ತಿಆದಿರದ ಪ್ರಪಂಚವೆನಿಪಿದೆ. 


ಸಂದರ್ಭ 


ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಶಿಕ್ಷಣ ಒದಗಿಸುವ ಜವಾಬ್ದಾರಿಯು 
ಮೂಲಭೂತವಾಗಿ ವಿವಿದ್‌ ಸಾಮರ್ಥ್ಯಗಳಲ್ಲಿ ಎರಡು 
ಸಚಿವಾಲಯಗಳ ಹೆಗಲ ಮೇಲಅದೆ. ಸಾಮಾಜಕ ನ್ಯಾಯ ಮತ್ತು 
ಕಲ್ಯಾಣ ಸಚಿವಾಲಯದ (Ministry of Social Justice and 
Welfare) ಅಡಿಯ ಬರುವ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ 
ಸಬಲೀಕರಣ ಇಲಾಖೆಯು (Department of Empowerment 
for Persons with Disabilities -DEPD) ©ಶೇಷ ಅಗತ್ಯವುಳ್ಳ 
ವ್ಯಕ್ತಿಗಳ (Persons with disabilities-PWDs) ಪುನರ್ವಸತಿ 
ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಶೇಷ ಯೋಜನೆಗಳಗೆ 
ಚಾಲನೆ ನೀಡುವ ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ ತರುವ 
ಜವಾಬ್ದಾರಿ ಮಾತ್ರವಲ್ಲದೆ ಪುನರ್ವಸತಿ ವೃತ್ತಿಪರರ ಮತ್ತು ವಿಶೇಷ 
ಶಿಕ್ಷಕರ ಶಿಕ್ಷಣ ಮತ್ತು ತರಬೇತಿಯನ್ನು ನಿಯಂತ್ರಿಸುವ 
ಹೊಣಿಯನ್ನೂ ಹೊಂದಿದೆ. ಮಾನವ ಸಂಪನ್ಯೂಲ ಅಭವೃಧ್ಧಿ (The 


Ministry of Human Resource Department-HRD) 
ಸಚಿವಾಲಯವು ವಿಶೇಷ ಅಗತ್ಯವುಳ್ಳ ಮಕ್ಷಳ ಶೈಕ್ಷಣಿಕ 
ಅಗತ್ಯತೆಯನ್ನು ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ 
ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಯ (National 


Council of Educational Research and Training -NCERT) 
ಯೋಜನೆಗಳ ಮೂಲಕ ನೋಡಿಕೊಳ್ಳುತ್ತಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಶೈಕ್ಷಣಿಕ ತಂತಜಾನಕೆ ಸಂಬಂಧಿಸಿದಂತೆ, 
ಇ ಲ್‌ 


ಮುಖ್ಯವಾಗಿ 
ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯು (Central Institute 
ರೇಡಿಯೋ, ಟ.ವಿ, 


of Education Technology - CIET) 
ಚಲನಚಿತ್ರಗಳು, ಉಪಗ್ರಹ ಸಂವಹನಗಳು ಮತ್ತು ಸೈಬರ್‌ 
ಮಾಧ್ಯಮ ಇತ್ಯಾದಿ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯನ್ನು 
ಉತ್ತೇಜಸುವ ಕೆಲಸವನ್ನು ಮಾಡುತ್ತಿದೆ. ಸಿ.ಐ.ಇ.ಟಂಯು 
ಮುಖ್ಯವಾಗಿ "ಬರಾ' ಓದುವ ಸರಣಿ, ವಿಶೇಷ ಅಗತ್ಯವುಳ್ಳ 
ಮಕ್ಕಳಗೆ ಶಾಲಾ ಪಠ್ಯಕ್ರಮ ದೊರೆಯುವಂತಾಗಲು ಆಡಿಯೋ 
ಬುಕ್‌ಗಳ (ಡಿ.ಎ.ಐ.ಎಸ್‌.ವೈ ಬಳಸಿ) ಬಳಕೆ ಮುಂತಾದ 


ಉಪಕ್ರಮಗಳನ್ನು ಕೈಗೆತ್ತಿಕೊಂಡಿದೆ (CET, Accessibility in 
School Curriculum-NCERT's Initiatives, 2017) 


ಇದರೊಂದಿಗೆ, ಕೇಂದ್ರ ಸರ್ಕಾರದ ಇತ್ತೀಚಿನ ಉಪಕ್ರಮಗಳಾದ 
(ಎನ್‌.ಸಿ.ಇ.ಆರ್‌.ಟ.ಯ ಸಿ.ಐ.ಇ.ಟಿ ಮತ್ತು ಐ.ಪಿ.ಟ 
ಉಪಕ್ರಮಗಳು) ಪ್ರದಾನಮಂತ್ರಿಗಕ ಇ-ವಿದ್ಯಾ ಪ್ಲಾಬ್‌ಫಾರ್ಮ್‌ 
(ಟೈಮ್ಸ್‌, 2೦೦೭೦), ಪ್ರಗ್ಯತಾ (P್ಣAGYATA) ಮಾರ್ಗಸೂಚಿಕೆಗಳು 
(ಎಂ.ಎಚ್‌ .ಆರ್‌.ಡಿ, ಪ್ರಗ್ಯತಾ ಗೈಡ್‌ಲೈನ್ಸ್‌ ಫಾರ್‌ ಡಿಜಟಲ್‌ 
ಎಜುಕೇಶನ್‌, 2೦೭೦) (ಸೆಕ್ಷನ್‌ 3.4) ಮುಂತಾದವು ವಿಶೇಷ 
ಅಗತ್ಯವುಳ್ಳ ಮಕ್ಕಳ ಅಗತ್ಯತೆಗಳನ್ನು ಗುರುತಿಸಿವೆ. ಆದರೆ. ಈ 
ಪಿಡುಗಿನ ಸಂದರ್ಭದಲ್ಲ ವಿಶೇಷ ಅಗತ್ಯವುಳ್ಳ ಮಕ್ಕಆಗಾಗಿ 
ತರಗತಿಯೊಳಗಿನ ಕಲಕೆಯಲ್ಲ ಆನ್‌ಲೈನ್‌ ವಿಧಾನಗಳನ್ನು ಮತ್ತು 
ಶಿಕ್ಷಣದ ಇತರ ವಿಧಾನಗಳನ್ನು ಹೇಗೆ ಬಳಸಬೇಕು ಎನ್ನುವ ಕುರಿತು 
ಯಾವುದೇ ನಿರ್ದಿಷ್ಟ ಸಾರ್ವಜನಿಕ ಘೋಷಣೆಗಳು ಅಥವಾ 
ಕ್ರಮಗಳನ್ನು ತೆಗೆದುಕೊಳ್ಳಲಾಗಿಲ್ಲ. ಈ ಮಕ್ಕಳನ್ನು. ಮಕ್ಕಳ ಉಚಿತ 
ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕಿನ (Right of Children to Free and 
Compulsory Education Act- RTE) ಕಾಯ್ದೆಯಡಿ “ಪ್ರತಿಕೂಲ 
ಪರಿಸ್ಥಿತಿಯಲ್ಲರುವ ಪಂಗಡ'ವೆಂದು ಗುರುತಿಸಲಾಗುತ್ತದೆ ಹಾಗು 
ಇವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅರ್ಹರಾಗಿದ್ದಾರೆ. 


ನೀತಿಯ ಸಮಸ್ಯೆಗಳು 


ಶೈಕ್ಷಣಿಕ ಕ್ಷೇತ್ರದಲ್ಲ. ವಿಶೇಷ ಅಗತ್ಯವುಳ್ಳ ಮಕ್ಕಳ ಶೈಕ್ಷಣಿಕ 
ಹಕ್ನುಗಳನ್ನು ಕಾಪಾಡುವುದಕ್ಕಾಗಿ ಮತ್ತು ದೃಢವಾದ ಕಾನೂನಿನ 
ಚೌಕಟ್ಟನ್ನು ರೂಪಿಸುವಲ್ಲ ಭಾರತವು ಗಣನೀಯ ಪ್ರಗತಿಯನ್ನು 
ಸಾಧಿಸಿದೆ. ಎಂ.ಎಚ್‌.ಆರ್‌.ಡಿ.ಯ ಸರ್ವ ಶಿಕ್ಷಣ ಅಭಿಯಾನವು. 
ವಿಶ್ವಸಂಸ್ಥೆಯ “ಎಲ್ಲರಿಗೂ ಶಿಕ್ಷಣಕ್ಷಾಗಿ ಜಾಗತಿಕ ಘೋಷಣೆ'ಯಲ್ಲ 
(World Declaration on Education for All - EFA, UN) ತನ್ನು 
ಬೇರುಗಳನ್ನು ಹೊಂದಿದೆ. ಈ ಘೋಷಣೆಯು ಮಕ್ಕಳ ಹಕ್ಕುಗಳಗೆ 
(ವಿಶೇಷ ಅಗತ್ಯವುಳ್ಳ ಮಕ್ತಳು ಸೇರಿದಂತೆ) ಕರೆ ನೀಡಿತು ಮತ್ತು 
ಸಮನ್ನಯ ಶೈಕ್ಷಣಿಕ ಪರಿಸರಕ್ಕೆ ಬೇಡಿಕೆ ಇಟ್ಟತು. ಭಾರತವೂ 
ಇ.ಎಫ್‌.ಎ ಗೆ ಸಹ ಹಾಕಿದೆ. 


ಇತರ ಅಧ್ಯಾದೇಶಗಳು ಸಹ ಈ ಬೇಡಿಕೆಯನ್ನು ಇನ್ನಷ್ಟು 
ಬಲಪಡಿಸಿವೆ. ಆದರೆ ವೇಗವಾಗಿ ಬದಲಾಗುತ್ತಿರುವ ಶಿಕ್ಷಣದ 
ಗುಣಲಕ್ಷಣವು ಹಾಗು ಮೆಲ್ಲನೆ ಒಳನುಸುಳುತ್ತಿರುವ ಡಿಜಟಲ್‌ 
ಕಅಕೆಯು. ಡಿಜಟಲ್‌ ಶಿಕ್ಷಣವು ಸಮನ್ವಯ ಮತ್ತು ಎಲ್ಲರಿಗೂ 
ದೊರೆಯಬಲ್ಲ ಶಿಕ್ಷಣವಾಗುವಂತೆ ಮಾಡಲು ಸಮಾನವಾದ 
ಕಾನೂನಿನ ಮತ್ತು ನೀತಿಯ ಚೌಕಟ್ಟನ್ನು ಅಭವೃದ್ಧಿಪಡಿಸಬೇಕಾದ 
ಅಗತ್ಯತೆಯನ್ನು ಎತ್ತಿ ತೋರಿಸಿದೆ. ನಮೃಲ್ಪ ಸದ್ಯಕ್ಕೆ ಇರುವುದು, 
ಭಾರತದ ಸಮನ್ವಯ ಡಿಜಟಲ್‌ ಶಿಕ್ಷಣದ (Inclusive digital 


€dಟation) ಸುತ್ತ ರೂಪಿಸಿರುವ. ಒಂದಕ್ಕೊಂದು ಹೊಂದಾಣಿಕೆ 
ಇಲ್ಲದ ಮತ್ತು ಅಸಂಘಟತ ನೀತಿಯಷ್ಟೇ. 


ಡಿಜಟಲ್‌ ಸೇರ್ಪಡೆಯ ವಿಚಾರವನ್ನು ಮೂಲಸೌಕರ್ಯ ಮತ್ತು 
ವಿನ್ಯಾಸದ ದೃಷ್ಟಿಕೋನದಿಂದ ಅರ್ಥೈಸಬಹುದು. ಐ.ಸಿ.ಟ.ಗಳು 
(ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು) ಶಿಕ್ಷಣದಲ್ಲಿ 
ಸಾರ್ವತ್ರಿಕವಾಗಿ ಲಭ್ಯವಾಗುವಂತೆ ಮಾಡಲು ಭಾರತೀಯ 


ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು (Telecom Regulatory 


Authority of India -TRAI) 2018ರಲ್ಲ ಶಿಫಾರಸ್ಸುಗಳ 
ಪಟ್ಟಿಯೊಂದನ್ನು (ಅ.ಆರ್‌.ಎ.ಐ. 2೦18) ಬಡುಗಡೆ ಮಾಡಿತ್ತು. 
ಆದರೆ ಈ ದಾಖಲೆಯು. ಸಂಯೋಜನೆ ಮತ್ತು 
ಜಾರಿಗೊಳಆಸುವಿಕೆಯಲ್ಲ ಇರುವ ಕಳವಳವನ್ನು ಎತ್ತಿ ತೋರಿಸುತ್ತದೆ. 
ಈ ಶಿಫಾರಸ್ತು, ಸರ್ಕಾರಿ ಜಾಲತಾಣಗಳು ವಿಶೇಷ ಅಗತ್ಯವುಳ್ಳ 
ವ್ಯಕ್ತಿಗಳಗೆ ದೊರೆಯುವಂತಾಗಬೇಕು ಎಂದು ನಿರ್ದೇಶಿಸಿದೆ. ಆದರೆ 


ಇ-ಪಾಠಶಾಲಾ ಮತ್ತು ಇತರ (Rathee, 2019) ಶೈಕ್ಷಣಿಕ 
ಜಾಲತಾಣಗಳು ಸೇರಿದಂತೆ ಅನೇಕ ಸರ್ಕಾರಿ ಜಾಲತಾಣಗಳಗೆ 
ಇದು ಅವ್ಪಯವಾಗಿಲ್ಲ. 


ಮುಖ್ಯವಾಗಿ ಶಿಕ್ಷಣದ ವಿಚಾರದಲ್ಲ. ಶಾಲೆಯಲ್ಲ ಸಮನ್ವಯ ಮತ್ತು 
ಎಲ್ಲರಿಗೂ ಲಭ್ಯವಾಗಬಲ್ಲ ಡಿಜಟಲ್‌ ಮೂಲಭೂತ 
ಸೌಕರ್ಯವನ್ನು ರೂಪಿಸುವುದಕ್ಷಾಗಿ ಎಂ.ಎಚ್‌.ಆರ್‌.ಡಿ.ಯು, 
ಶಾಲಾ ಶಿಕ್ಷಣದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಷಾಗಿ 
(ಐ.ಪಿ.೬) ರಾಷ್ಟ್ರೀಯ ನೀತಿಯನ್ನು ಬಡುಗಡೆ ಮಾಡಿದೆ 
(ಎಂ.ಎಚ್‌.ಆರ್‌.ಡಿ, ನ್ಯಾಷನಲ್‌ ಪಾಲಅಸಿ ಆನ್‌ ಇಐ.ಸಿ.ಟ ಇನ್‌ 
ಸ್ನೂಲ್‌ ಎಜುಕೇಶನ್‌, ೭೦1೭). ಆದರೆ ಇದು ಸಾರ್ವತ್ರಿಕ ವಿನ್ಯಾಸ 
ತತ್ವಗಳನ್ನು ಡಿಜಟಲ್‌ ಶಿಕ್ಷಣದ ತಂತ್ರಜ್ಞಾನದಲ್ಲ ಸೇರಿಸುವ ಕುರಿತು 
ಮೌನ ತಾಳದೆ ಹಾಗು ಪರಿಷ್ಟ್ಯೃತ ವೆಬ್‌ ಕಂಟೆಂಟ್‌ ಆಕ್ಷೆಸಿಬಅಟ 


ಗೈಡ್‌ಲೈನ್‌ಗಳಲ್ಲ (Web Content Accessibility Guidelines- 
WCAG) ಇದು ಪ್ರತಿಬಂಜಬಸುತ್ತಿಲ್ಲ. 


ಡಿಜಟಲ್‌ ಶಿಕ್ಷಣವನ್ನು ಹಳತಾದ ಮತ್ತು ಅಸಂಘಟತ ವಿಧಾನದಲ್ಲ 
ಕಲಅಯುವಂತೆ ಮಾಡಲಾಗುತ್ತಿದೆ. ೨೦೦೨ರ ಆರ್‌ ಟ ಇ 
ಕಾಯ್ದೆಯು ಶಾಲೆಗಳ ಮೂಲಭೂತ ಭೌತಿಕ ಸೌಕರ್ಯದ ಕುರಿತು 
ಮಾತ್ರ ಮಾನದಂಡ ಮತ್ತು ಮಟ್ಟವನ್ನು ಒದಗಿಸುತ್ತದೆ. ಆರ್‌.ಟ.ಇ 
ಕಾಯುದೆಯ ಅನುಸೂಚಿಯು, ಪ್ರತಿ ತರಗತಿಗೆ ಅಗತ್ಯವಿರುವಂತೆ 
ಬೋಧನೆ ಮತ್ತು ಕಅಕಾ ಪರಿಕರಗಳನ್ನು ಒದಗಿಸಲಾಗುತ್ತದೆ 
ಎಂದಷ್ಟೇ ಹೇಳುತ್ತದೆ. ಆದರೆ ಒಳಗೊಳ್ಳುವ ಆಶಯವು 
ಸಾಕಾರಗೊಳ್ಳಲು ಇಂತಹ ಪರಿಕರವು ಡಿಜಟಲ್‌ ಆಗಿರಬೇಕೆ 
ಎನ್ನವುದನ್ನು ಅದು ಸ್ಪಷ್ಟಪಡಿಸುವುದಿಲ್ಲ. 


ಪರಿಹಾರ ಕಂಡುಹಿಡಿಯುವುದು 


ನೀತಿ ನಿರೂಪಣೆ 

ಡಿಜಟಲ್‌ ಶಿಕ್ಷಣ ನೀತಿಗೆ ಬದಲಾವಣಿ ತರಲು ತೆಗೆದುಕೊಳ್ಳಬೇಕಾದ 
ಮೊದಲ ಕ್ರಮವೇನೆಂದರೆ, ಸಾರ್ವತ್ರಿಕ ಲಭ್ಯತೆಯ ರೂಢಿಯನ್ನು 
ಪೂರಕ ಅಭ್ಯಾಸದ ಬದಲಗೆ ವಿಷಯವಸ್ಸುವಿನ ಸೃಷ್ಟಿ ಪ್ರಕ್ರಿಯೆಯ 
ಸಮರ್ರ ಭಾಗವೆನಿಸುವ ಸಮನ್ವಯ ಶಿಕ್ಷಣಕ್ಷಾಗಿ ಸಂಯೋಜತ 
ವಿಧಾನವನ್ನು ಅಳವಡಿಸಿಕೊಳ್ಳುವುದು. ಎಂ.ಎಚ್‌.ಆರ್‌.ಡಿ.ಯು 
ಎಲೆಕ್ಟ್ರಾನಿಕ್ಸ್‌ ಮತ್ತು ಐ.ಟ ಸಚಿವಾಲಯ ಮತ್ತು ವಿಶೇಷ ಅಗತ್ಯವುಳ್ಳ 
ವ್ಯಕ್ತಿಗಳ ಸಬಲೀಕರಣ ಇಲಾಖೆಯ ಜೊತೆಗೆ ಸಹಯೋಗ ಸಾಧಿಸಿ, 
ವಿಶೇಷ ಅಗತ್ಯವುಳ್ಳ ಮಕ್ಕಳ ಹಕ್ಷುಗಳ ಕಾಯುದೆಯ ಅನುಸಾರ, 


ವಿಶೇಷ ಅಗತ್ಯವುಳ್ಳ ಕಲಕೆದಾರರ ಡಿಜಟಲ್‌ ಶಿಕ್ಷಣದ 
ಮೂಲಸೌಕರ್ಯಕ್ಗಾಗಿ ಪ್ರಮಾಣೀಕೃತ ಮಾರ್ಗಸೂಚಿಗಳನ್ನು 
ರೂಪಿಸಬೇಕು. 

ಮುಂದಿನ ಕ್ರಮವೇನೆಂದರೆ, ಶಿಕ್ಷಣಕ್ಕೆ ಇ.ಸಿಟ ಸೇವೆ 


ಒದಗಿಸುವವರಿಗೆ (ಸಾರ್ವಜನಿಕ ಮತ್ತು ಖಾಸಗಿ) ಈ 
ಮಾರ್ಗಸೂಚಿಗಳನ್ನು ಕಡ್ಡಾಯಗೊಳಸುವುದು. ಅಲ್ಲದೆ, ಎಲ್ಲಾ 
ಸರ್ಕಾರಿ ಜಾಲತಾಣಗಳು ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳಗೆ 
ದೊರೆಯುವಂತೆ ಟ.ಆರ್‌.ಎ.ಐ (2೦೦8) ಮಾಡಿರುವ ಶಿಫಾರಸ್ಸು 
ಜಾರಿಯಾಗುವಂತೆ ಮಾಡುವುದು. ಈ ಶಿಫಾರಸ್ಸು ಇನ್ನೂ 
ನೆನೆಗುದಿಗೆ ಜದ್ಣಿದೆ. 


ನಿರ್ದಿಷ್ಟ ಕಾನೂನುಗಳು ಮತ್ತು ನೀತಿಗಳಗೆ ಸಂಬಂಧಿಸಿದಂತೆ. 
ಶಾಲಾ ಶಿಕ್ಷಣದಲ್ಲಿ ಐ.ಸಿ.ಟ ಒದಗಿಸುವ ಕುರಿತು ಇರುವ ರಾಷ್ಟ್ರೀಯ 
ನೀತಿಯನ್ನು ಮರುಪರಿಶೀಆಸುವ ಅಗತ್ಯವಿದೆ. ಅಲ್ಲದೆ ಡಿಜಟಲ್‌ 
ಶಿಕ್ಷಣದ ಲಭ್ಯತೆಯ ಕುರಿತು ಸಮಗ್ರ ಮಾರ್ಗಸೂಚಿಯನ್ನು 
ಅಭಿವೃದ್ಧಿಪಡಿಸುವ ನಿಟ್ಟನಲ್ಲ ಈ ನೀತಿಯನ್ನು ಪರಿಷ್ಠರಿಸಬೇಕಿದೆ. 
ಇದೇ ರೀತಿ, ಶಾಲೆಗಳಗೆ ಅನ್ನಯವಾಗುವ ಸಮನ್ವಯ ಡಿಜಟಲ್‌ 
ಶಿಕ್ಷಣದ ಕುರಿತು ನಿಯಮಗಳು ಮತ್ತು ಮಾನದಂಡಗಳನ್ನು 
ಸೇರಿಸುವುದಕ್ಕಾಗಿ ಆರ್‌.ಟ.ಇ ಕಾಯುದೆಯ ಅನುಬಂಧಕ್ಷೆ ತಿದ್ದುಪಡಿ 
ತರುವುದು ಅತ್ಯಗತ್ಯ. ಅಲ್ಲದೆ, ಶಿಕ್ಷಣದಲ್ಲಿ ಐ.ಸಿ.ಟಿ 
ಅಳವಡಿಸುವುದಕ್ಲಾಗಿ ಲಭ್ಯತೆಯ ಮಾನದಂಡಗಳನ್ನು ವಿಶೇಷ 
ಅಗತ್ಯವುಳ್ಳ ವ್ಯಕ್ತಿಗಳ ಹಕ್ಕು ಕಾಯುದೆಯ ಸೆಕ್ಷನ್‌ 4೦ರ ಅಡಿಯಲ್ಲ 
ತಿಆಯಪಡಿಸಬೇಕದೆ. ಕೊನೆಯದಾಗಿ, ಸಮನ್ಪುಯ ಡಿಜಟಲ್‌ 
ಶಿಕ್ಷಣದ ಭವಿಷ್ಯವು. ಬಹುನಿರೀಕ್ಷೆಯ ರಾಷ್ಟ್ರೀಯ ಶಿಕ್ಷಣ ನೀತಿ 
2೦2೭೦ (ಎನ್‌.ಇ.ಪಿ 2೦೭೦) ಅನ್ನು ಹೊಂದಿಕೊಂಡಿದೆ. ಈ 
ನೀತಿಯು, ಹೆಚ್ಚು ಸುಲಭ ಗಮ್ಯ ಮತ್ತು ಸಮನ್ವಯ ಕಲಕಾ 
ತಂತ್ರಜ್ಞಾನದ ಕುರಿತ ತನ್ನ ದೂರದೃಷ್ಟಿಯನ್ನು ಎಳೆಎಳೆಯಾಗಿ 
ಪ್ರಸ್ಲುತಪಡಿಸುತ್ತದೆ. 


ಅನುಭವದಿಂದ ಕಅಯುವುದು 


ಕೋವಿಡ್‌-19 ನಮ್ಮ ಪಾಲಗೆ ಒಂದಷ್ಟು ಅನಿರೀಕ್ಷಿತ 
ಸವಾಲುಗಳನ್ನು ಹುಟ್ಟು ಹಾಕಿದ್ದರೂ ನಾವೀನ್ಯತೆ ಮತ್ತು 
ಪರ್ಯಾಲೋಚನೆಯ ಬಾಗಿಲುಗಳನ್ನು ತೆರೆದಿದ್ದು. ಅಭ್ಯಾಸ ಮತ್ತು 
ನಿದರ್ಶನಗಳಂದ ನಾವು ಕಅಯಬೇಕಾದದ್ದು ಮುಖ್ಯ. ಇದು 
ತಂತ್ರಜ್ಞಾನ ಆಧಾರಿತ ಕಲಕೆಗೆ ಸಮಾನ ಅವಕಾಶವನ್ನು ಒದಗಿಸಿದ್ದು 
ಮಾತ್ರವಲ್ಲದೆ ವಿಶೇಷ ಅಗತ್ಯವುಳ್ಳ ಮಕ್ಕಳು. ಅವರ ಶಿಕ್ಷಕರು ಮತ್ತು 
ಪೋಷಕರನ್ನು ಸಹ ಸಬಲೀಕರಿಸಬಲ್ಲದು. ಈ ಕ್ಷೇತ್ರಕ್ಷೆ 
ಸಂಬಂಧಿಸಿದ ಬೇರೆಬೇರೆ ವ್ಯಕ್ತಿಗಳನ್ನು ಒಟ್ಟಿಗೆ ತರಬೇಕಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


97 


98 


ಅಗತ್ಯವಿದೆ. ಜೊತೆಗೆ ಎಲ್ಲಾ ಮಕ್ಕಳ ಒಳಗೊಳ್ಳುವಿಕೆಗಾಗಿ ವಿಶಿಷ್ಟ 
ಮತ್ತು ಹೊಂದಿಕೊಳ್ಳಬಲ್ಲ ಪರಿಹಾರವನ್ನು ರೂಪಿಸಬೇಕಾಗಿದೆ. 
ವಿಶ್ವಬ್ಯಾಂಕ್‌ನಂತಹ ಅನೇಕ ಬಹುಪಕ್ಷೀಂಯು ಸಂಸ್ಥೆಗಳು 
(ಡಬ್ಬ್ಯೂ.ಬ. 2೦2೭೦), ಈ ಪಿಡುಗಿನ ಸಂದರ್ಭದಲ್ಲ. ವಿಶ್ವದೆಲ್ಲೆಡೆ 
ಶಿಕ್ಷಣದ ನಾವೀನ್ಯತೆಯ ಕುರಿತು ತಂದಿರುವ ಉತ್ತಮ 
ಅಭ್ಯಾಸಗಳನ್ನು ಈಗಾಗಲೇ ಜಾಗರೂಕತೆಯುಂದ 
ಆಯ್ದುಕೊಂಡಿವೆ. 


ಇದರೊಂದಿಗೆ, ವಿಶೇಷ ಅಗತ್ಯವುಳ್ಳ ಮಕ್ಷಳ ಶಿಕ್ಷಣದ ಮೇಲೆ 
ಕೋವಿಡ್‌ ಬೀರಿರುವ ಪರಿಣಾಮವನ್ನು ಅರಿತುಕೊಳ್ಳಲು 
ಭಾರತದಲ್ಪರುವ ಅನೇಕ ನಾಗರಿಕ ಸಮಾಜ ಸಂಸ್ಥೆಗಳು ಕ್ಷೇತ್ರ 
ಆಧಾರಿತ ಸಂಶೋಧನೆ ಮತ್ತು ದತ್ತಾಂಶ ಸಂಗ್ರಹಣೆಯಲ್ಲ 
ತೊಡಗಿವೆ. ಅನೇಕ ವರದಿಗಳು ಮತ್ತು ಅಧ್ಯಯನಗಳ ಪ್ರಕಾರ, 
ಸ್ಮಾರ್ಟ್‌ ಘೋನ್‌ಗಳು, ಟೆಅವಿಷನ್‌ ಇತ್ಯಾದಿ ಪರಿಕರಗಳ 
ಕೊರತೆಯು, ಮಕ್ಕಳು ಆನ್‌ಲೈನ್‌ ಕಲಅಕಾ ವ್ಯಾಪ್ತಿಯಿಂದ 
ಹೊರಗುಆಯುವಂತೆ ಮಾಡಲು ಪ್ರಮುಖ ಕಾರಣವೆಸಿಸಿದೆ. ಇತರರ 
ಪಾಲಗೆ, ಅಧಿಕ ವೇಗದ ಇಂಟರ್‌ನೆಬ್‌ನ ಅಲಭ್ಯತೆ, ಶೇ 
ಉಪಕರಣಗಳು / ಅಪ್ಲಿಕೇಶನ್‌ಗಳನ್ನು ಹೇಗೆ ಬಳಸಬೇಕು ಎಂದು 
ತಿಆಂಯುದೆ ಇರುವುದು. ಪಡೆದುಕೊಳ್ಳಲಾಗದ ರೂಪದಲ್ಲ 
ವಿಷಯವಸ್ಸು ಇರುವುದು. ಅಸಮರ್ಪಕವಾಗಿ ಸಜ್ಜುಗೊಂಡಿರುವ 
ವಿಶೇಷ ಶಿಕ್ಷಕರು ಇತ್ಯಾದಿ ವಿಚಾರಗಳು ಹಿನ್ನಡೆಗೆ ಕಾರಣವೆನಿಸಿವೆ. 
ಅನೇಕ ಸ್ವತಂತ್ರ ಸಂಸ್ಥೆಗಳು (ಮನ್ರಲ್‌, 2೦೭೦), ಈ 
ಪ್ರಕ್ರಿಯೆಯಿಂದ ಹೊರಗುಳಯಬಹುದಾಗಿದ್ದ ವಿದ್ಯಾರ್ಥಿಗಳಗಾಗಿ 
ಅತ್ಯ೦ತ ಕಾರ್ಯಸಾಧುವೆನಿಸುವ, ಸುಲಭಗಮ್ಮ ಮತ್ತು 
ತಲುಪಬಲ್ಲ ಆನ್‌ಲೈನ್‌ ವಿಷಯವಸ್ಸುಗಳ ರಚನೆ, ವಿತರಣಿ ಮತ್ತು 
ಉತ್ತೇಜನೆಯಲ್ಲ ಸಕ್ರಿಯವಾಗಿ ತೊಡಗಿವೆ. ಕೇರಳಕದಂತಹ 
ರಾಜ್ಯಗಳು ಅತ್ಯಂತ ಸುಲಭಗಮ್ಮ ಮತ್ತು ವಿಸ್ತೃತವಾಗಿ 
ಲಭ್ಯವಿರುವ ಟ.ವಿ. ಯಂತಹ ಮೂಲಭೂತ ಸೌಕರ್ಯಗಳನ್ನು 
ಯಶಸ್ವಿಯಾಗಿ ನಿಯೋಜಸುತ್ತಿದೆ. ಈ ಮೂಲಕ ನಿರಂತರ 


ಆಕರಗಳು: 


ಕಅಕೆಯನ್ನು ಖಾತರಿಪಡಿಸಲಾಗುತ್ತಿದೆ ಹಾಗು ವೈಟ್‌ಬೋರ್ಡ್‌- 
ನಂತಹ (ಕೆ, ೭೦೭೦) ಉಪಕ್ರಮಗಳ ಮೂಲಕ ವಿಶೇಷ 
ಅಗತ್ಯವುಳ್ಳ ಮಕ್ಷಳಗೆ ಅಗತ್ಯಕ್ಷೆ ತಕ್ಕುದಾಗಿ ವಿನ್ಯಾಸಗೊಳಸಿದ 
ತರಗತಿಗಳನ್ನು ನಡೆಸಲಾಗುತ್ತಿದೆ. 


ಮುಂದಿನ ಕ್ರಮಗಳು 


ಈ ಪಿಡುಗು ಮಾನವಕುಲಕ್ಕೆ ಎಣೆಯುಲ್ಲದ ಸಮಸ್ಯೆಗಳನ್ನುಂಟು 
ಮಾಡಿದ್ದರೂ, ಆತ್ಮಾವಲೋಕನ ಮತ್ತು ನಾವೀನ್ಯತೆಗೆ 
ವೇದಿಕೆಯನ್ನು ಒದಗಿಸಿದೆ. ಸಮನ್ವಯವನ್ನು ಹೊರತುಪಡಿಸಿ 
ಕೇವಲ ಸುಲಭಗಮ್ಯತೆಯ ದೃಷ್ಟಿಬುಂದ ನೋಡಿದಾಗ (ಪಾಂಡೆ, 
2೦2೦), ತಂತ್ರಜ್ಞಾನ ಆಧಾರಿತ ಕಲಕೆಯ ಮೂಲಕ ಶಿಕ್ಷಣದಲ್ಲಿ 
ಸಾಮಾನ್ಯ ಅಡಿಪಾಯವನ್ನು ರೂಪಿಸಿ ಎಲ್ಲಾ ಮಕ್ಕಳನ್ನು 
ಒಳಗೊಳ್ಳಲು ಇದು ಅವಕಾಶ ಒದಗಿಸಲದೆ. ವಿಶೇಷ ಅಗತ್ಯವುಳ್ಳ 
ಮಕ್ಕಳನ್ನು ಕೆಲವೊಮ್ಮೆ ಡಿಜಟಲ್‌ ಕಅಕೆಯ ತಂತ್ರಯೋಜನೆ- 
ಂದ ದೂರವಿಡಲಾಗುತ್ತದೆ (ಯುನಿಸೆಫ್‌, 2೦೭೦). ಈ 
ಚಿತ್ರಣವನ್ನು ಈಗ ಐದಲಾಲುಸಬಹುದಾಗಿದೆ. ಇ-ಕಲಕೆ 
ವಿಧಾನಗಳನ್ನು ನಿಯೋಜಸುವ ಮೂಲಕ, ಏಕಕಾಲದಲ್ಲ ಅನೇಕ 
ಮಕ್ಷಳನ್ನು ತಲುಪುವಂತೆ ವಿಶೇಷ ಶಿಕ್ಷಕರಿಗೆ ನೆರವು 
ನೀಡಬಹುದಾಗಿದೆ. ಆದರೆ ಶಿಕ್ಷಣವನ್ನು ನಿಜವಾಗಿಯೂ ಸಮನ್ವಯ 
ಮತ್ತು ಸಾರ್ವತ್ತಿಕಗೊಆಸುವ ಉದ್ದೇಶಕ್ಸಾಗಿ ತಂತ್ರಜ್ಞಾನ ಮತ್ತು 
ಸಾಮರ್ಥ್ಯವನ್ನು ರೂಪಿಸುವುದಕ್ಷಾಗಿ ಸರ್ಕಾರವು ಸಕ್ರಿಯವಾಗಿ 
ಪಾಲ್ಗೊಂಡಾಗ ಮಾತ್ರವೇ ಇದೆಲ್ಲವೂ ಸಾಧ್ಯವಾಗುತ್ತದೆ. ಇದಕಾಗಿ 
“ಸರಿಯಾದ ದಿಶೆಯಲ್ಲ ಗುರಿ ಮಾಡಲಾದ ಮತ್ತು ಸೂಕ್ತ ಪ್ರಮಾಣದ 
ಸಾರ್ವಜನಿಕ ಹೂಡಿಕೆ. ಸರಿಯಾದ ನೀತಿ - ನಿರೂಪಣಿ ಮತ್ತು 
ವಿದ್ಯಾರ್ಥಿಗಳು. ಶಿಕ್ಷಕರು. ಆಡಳತವರ್ಗ ಮತ್ತು ಸಮುದಾಯದ 
ಪ್ರಜಾತಾಂತ್ರಿಕ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ.” (ಇಂಡಿಯಾ. 2೦೭೦) 


Census. (2011). Table. Retrieved August 2020, from Censusindia.gov: https://censusindia.gov.in/Meta-Data/metadata.htm#/tab1 


Dept. of Telecommunications. (n.d.). USOF. Retrieved August 2020, from http://usof.gov.in/usofcms/miscellaneous/Concept%2520paper_ 


USOF%2520Scheme_PwDs_A.G.Gulati.pdf 


DoEPwD. (2020, April). What's New. Retrieved August 2020, from Disability Affairs: http://disabilityaffairs.gov.in/content/page/whats-new.php 


K, A. N. (2020, July 10). TOI City. Retrieved August 2020, from The Times of India: https://timesofindia.indiatimes.com/city/kochi/white-board-helps- 


special-kids-grasp-online-lessons/articleshow/76880972.cms 


Manral, A. (2020, June 25). Amid a pandemic, lockdown and govt apathy, NGOs ensure online education addresses learning needs of disabled 
children. Retrieved August 2020, from https://www.firstpost.com/india/amid-a-pandemic-lockdown-and-govt-apathy-ngos-ensure-online-education- 


addresses-learning-needs-of-disabled-children-8460271.html 


Ministry of Law and Justice. (2016). The Rights of Persons with Disabilities Act. GOI. 


Pandey, S. S. (2020, April 26). TOI Blogs. Retrieved August 2020, from The Times of India: https://timesofindia.indiatimes.com/blogs/voices/ 
excluding-the-excluded-indias-response-to-the-education-of-children-with-disabilities-during-covid-19/ 


PTI. (2020, July 18). HT Education. Retrieved August 2020, from Hindustan Times: https://www.hindustantimes.com/education/43-children-with- 
disabilities-planning-to-drop-out-due-to-difficulties-faced-in-e-education-survey/story-cMy55e6gQ1XDUqxB9UESM6I.html 


United, N. (n.d.). Convention on the Rights of Persons with Disabilities. United Nations. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಪೂಜಾ ಪಾಂಡೆ ಅವರು ಪ್ರಸುತ ನವದೆಹಆಯ "ವಿಧಿ ಸೆಂಟರ್‌ ಫಾರ್‌ ಅೀಗಲ್‌ ಪಾಅಸಿ' ಎ೦ಬ ಸಂಸ್ಥೆಯಲ್ಲ ಸಮನ್ವಯ 
ಶಿಕ್ಷಣ ಯೋಜನೆಯ ಮೇಲೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅವರು 2೦17ರಲ್ತ್ಪ ಬೆಂಗಳೂರಿನ ಅಜಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದಿಂದ ಅಭವೃದ್ಧಿ ವಿಷಯದಲ್ಲ (ಕಾನೂನು, ನೀತಿ ಮತ್ತು ಆಡಳತದಲ್ಲ ತಜ್ಣತೆಯೊಂದಿಗೆ) ಸ್ನಾತಕೋತ್ತರ 
ಪದವಿಯನ್ನು ಪೂರ್ಣಗೊಳಸಿದ್ದಾರೆ. ಅವರು ಈ ಹಿಂದೆ ಪಾರ್ಟಸಿಪೇಟರಿ ರಿಸರ್ಚ್‌ ಇನ್‌ ಏಷ್ಯಾ (ಪಿ.ಆರ್‌.ಐ.ಎ) ಮತ್ತು 
ಯುನೆಸ್ನೋ ಚೇರ್‌ ಇನ್‌ ಕಮ್ಯೂನಿಟ ಬೇಸ್ಟ್‌ ರಿಸರ್ಜ್‌ ಅಂಡ್‌ ಸೋಶಿಯಲ್‌ ರೆಸ್ಟಾನ್ಸಿಬಅಟ ಆಫ್‌ ಹೈಯರ್‌ 
ಎಜುಕೇಶನ್‌ (ಯುನೆಸ್ನೋದ ಸಮುದಾಯ ಆಧಾರಿತ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣದ ಸಾಮಾಜಕ ಜವಾಬ್ದಾರಿ) 
ಜೊತೆಗೆ ಕೆಲಸ ಮಾಡಿದ್ದಾರೆ. ಅವರ ಆಸಕ್ತಿಯ ಕ್ಷೇತ್ರಗಳೆಂದರೆ ಶಿಕ್ಷಣ. ಅಸ್ಕಿತೆ, ಸಹಯೋಗದ ಸಂಶೋಧನಾ ವಿಧಾನಗಳು 


ಇತ್ಯಾದಿ. ಅವರನ್ನು pಂ೦]೩apaಗರೇy.02 @8mMail.cಂm ಮೂಲಕ ಸಂಪರ್ಕಿಸಬಹುದಾಗಿದೆ. 


ಅನುವಾದ: ಜನಾರ್ಧನ್‌ ಚನ್ನುಗಿರಿ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಲೆಂಬರ್‌ 2೦೦21 [7] 
5 [Xx] 


